ಕರ್ನಾಟಿಕ ವಿಧಾನ ಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 31-03-2021 ಪ್ರಶ್ನೆ ಸಂಖ್ಯೆ: 3025(2528) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕೆ. ಪ್ರತಾಪಚಂ೦ದ ಶೆಟ್ಟಿ (ಸ್ಥಳೀಯ ಸಂಸ್ಥಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತ್ತರಿಸುವ ಸಚಿವರು: ಮುಜರಾಯಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಮಾಣ ಸಚಿವರು 
ವಿಷಯ:  ತಸ್ಲೀಕ್‌ ಪಟ್ಟೆಯಿಂದ ಬಿಟ್ಟುಹೋದ ದೇವಾಲಯಗಳ ಹಾಗೂ ಸಪ್ಪಪದಿ ಯೋಜನೆ ಕುರಿತು 


(ಅ) ರಾಜ್ಯದಲ್ಲಿನ 'ಎ' ವರ್ಗ, `ಬಿ' ವರ್ಗ, `ಸಿ' ವರ್ಗ ದೇವಾಲಯಗಳ ಸಂಖ್ಯೆ ಎಷ್ಟು ; 
(ಜಿಲ್ಲಾವಾರು ಮಾಹಿತಿ ನೀಡುವುದು) 


(ಆ) ಉಡುಪಿ ದ. ಜಿಲ್ಲೆಗಳ 'ಸಿ' ವರ್ಗದ ದೇವಾಲಯಗಳ ಸಂಖ್ಯೆ ಎಷ್ಟು ; ಅವುಗಳು ಯಾವುವು; 
ಈ ದೇವಾಲಯಗಳಲ್ಲಿ ತಸ್ಲೀಕ್‌ ಪಟ್ಟಿಯಿಂದ ಬಿಟ್ಟಿಹೋದ ದೇವಲಯಗಳು ಯಾವುವು; 
ತಸ್ಲೀಕ್‌ ಪಟ್ಟಿಗೆ ಮರಸೇರ್ಪ್ಹಡೆಗೆ ಬಂದ ಅರ್ಜಿಗಳ ಸಂಖ್ಯೆ ಎಷ್ಟು ; ಬಾಕಿಯಿರುವ ಅರ್ಜಿಗಳ 
ಸಂಖ್ಯೆ ಎಷ್ಟು ; (ಜಿಲ್ಲಾವಾರು, ತಾಲ್ಲೂಕುವಾರು ಮಾಹಿತಿ ನೀಡುವುದು) 


(ಇ) ರಾಜ್ಯದಲ್ಲಿ ಎಷ್ಟು ದೇವಾಲಯಗಳಲ್ಲಿ ಸಪ್ತಪದಿ ಕಾರ್ಯಕ್ರಮವನ್ನು ನಡೆಸಲಾಗಿದೆ; 
ವೈವಾಹಿಕ ಜೀವನ ಪ್ರವೇಶಿಸಿದ ಜೋಡಿಗಳ ಸಂಖ್ಯೆ ಎಷ್ಟು ; ಪ್ರತಿ ಕಾರ್ಯಕ್ರಮಕ್ಕೆ ತಗಲುವ 
ಅಂದಾಜು ವೆಚ್ಚವೆಷ್ಟು ; "ಎ' ವರ್ಗದ ದೇವಸ್ಥಾನದಲ್ಲಿ ನಿಗದಿತ ಅವಧಿ ಮತ್ತು ದಿನಗಳಲ್ಲಿ ಈ 
ಕಾರ್ಯಕ್ರಮ ಆಯೋಜನೆಗೆ ಸರ್ಕಾರದ ಕ್ರಮವೇನು? 


